ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಬ್ರೀಮ್ಸ್‌ ಬೋಧಕರ ಆಸ್ಪತ್ರೆಯ ಕಳಪೆ ಕಾಮಾಗಾರಿ ಬಗ್ಗೆ 
ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
453 (531) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಬೀದರ್‌ ಬ್ರೀಮ್ಸ್‌ ಬೋಧಕ ಆಸ್ಪತ್ರೆಯ ಕಟ್ಟಿಡ ಕಾಮಗಾರಿ ಕಳಪೆಯಾಗಿರುವ 
ಬಗ್ಗೆ ದೂರುಗಳು ಕೇಳಿ ಬಂದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಕಟ್ಟಿಡ ಕಾಮಗಾರಿಗೆ ನೀಡಿದ ಅನುದಾನ ಎಷ್ಟು ; ಅನುದಾನವನ್ನು ದುರುಪಯೋಗಿಸಿದ 
ಅಧಿಕಾರಿಗಳ ಮೇಲೆ ಕೈಗೊಂಡ ಕ್ರಮಗಳೇನು; 


(ಇ) ಕಟ್ಟಿಡದ ಕಳಪೆ ಕಾಮಗಾರಿಯನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ ಶ್ರಮವೇನು? 


